ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2೮ 
ಸದಸ್ಯರ ಹೆಸರು ಶ್ರೀ. ಎಸ್‌.ಎಲ್‌.ಭೋಜೇಗೌಡ 
ಉತ್ತರಿಸುವ ದಿನಾಂಕ 07/12/2೦2೦ 
ಉತ್ತರಿಸುವ ಸಚಿವರು ಮಾನ್ಯ ಸಮಾಜ ಕಲ್ಯಾಣ ಸಚಿವರು 

ಕ್ರ.ಸಂ. ಪಶ್ನೆ ಉತ್ತರ 

೫) ರಾಣ್ಯಪಣ್ಷದುವ ಉಟ್ಟು ನಾಫ್ಟೇಲ್‌ಗಳ ರಾಜ್ಯದಲ್ಲ ಸಮಾಜ ಕಲ್ಯಾಣ ಇಲಾಖಾ ವತಿಯಂದ 1233 ಮೆಟ್ರಕ್‌ 
ಸಂಖ್ಯೆ ಎಷ್ಟು ಮತ್ತು ಅವುಗಳಲ್ಲಿ | ಫ್ಲೂರ್ವ ಹಾಗೂ 634 ಮೆಟ್ರಕ್‌ ನಂತರದ ವಿದ್ಯಾರ್ಥಿನಿಲಯಗಳನ್ನು 


ವಾಸವಿರುವ ವಿದ್ಯಾರ್ಥಿಗಳ ಸಂಖ್ಯೆ 


ಎಷ್ಟು; 


ನಿರ್ವಹಿಸಲಾಗುತ್ತಿರುತ್ತದೆ. 


ದಿನಾಂಕ:17-1-2೦೭೦ ರಿಂದ ಮೆಟ್ರಕ್‌ ನಂತರದ ವಿದ್ಯಾರ್ಥಿ 
ನಿಲಯಗಳನ್ನು ಪ್ರಾರಂಭಸಲಾಗಿರುತ್ತದೆ. ಈ ವಿದ್ಯಾರ್ಥಿನಿಲಯಗಳಲ್ಲ 
ವಿದ್ಯಾರ್ಥಿಗಳ ಪ್ರವೇಶ ಪ್ರಕ್ರಿಯೆ ನಡೆಯುತ್ತಿದ್ದು, ಇಲ್ಲಯವರೆವಿಗೆ 422೦ 
ವಿದ್ಯಾರ್ಥಿಗಳು ದಾಬಲಾಗಿರುತ್ತಾರೆ. 


ಪರಿಶಿಷ್ಠ ವರ್ಗಗಳ ಕಲ್ಯಾಣ ಇಲಾಖಾ ವತಿಯಿಂದ 136 ಮೆಟ್ರಕ್‌ 
ಪೂರ್ವ 19 ಮೆಟ್ರ್ಟಕ್‌ ನಂತರದ ಒಟ್ಟು ೭೮ರ ವಿದ್ಯಾರ್ಥಿ ನಿಲಯಗಳು 
ಕಾರ್ಯನಿರ್ವಹಿಸುತ್ತಿವೆ. ೭೦1೨-೭೦ನೇ ಸಾಅನಲ್ಲ ಒಟ್ಟು 23೨೦8 
ವಿದ್ಯಾರ್ಥಿಗಳು ದಾಬಲಾಗಿರುತ್ತಾರೆ. 


ಆ) 


ರಾಜ್ಯದಲ್ಲರುವ ಹಲವು ವಿದ್ಯಾರ್ಥಿ 
ನಿಲಯಗಳು ಸುಧಾರಣಿ ಕಾಣದೇ 
ದು್ಳಿತಿಯಲ್ಲರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ವಿದ್ಯಾರ್ಥಿ ನಿಲಯೆಗಕಲ್ಪ ಕಾಲಕಾಲಕ್ಕೆ ಅಪೆಶೈಕ ಸುಧಾರಣೆಗೆಕಾದ 
ಕಟ್ಟಡ ದುರಸ್ಥಿ, ಹೆಚ್ಚುವರಿ ಕೊಠಡಿ, ಶೌಚಾಲಯ, ಸ್ನಾನ ಗೃಹ ಹಾಗೂ 
ವಿದ್ಯಾರ್ಥಿನಿಲಯಕ್ಕೆ ಬೇಕಾಗಿರುವ ಅವಶ್ಯಕ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ. 


ಇ) 


ಪ್ರಸ್ತುತ ಕೋವಿಡ್‌-1೨ 
ಸನ್ನಿವೇಶದಿಂದಾಗಿ 

ವಿದ್ಯಾರ್ಥಿನಿಲಯಗಳು ಖಾಲ 
ಇದ್ದು, ಇವುಗಳ ಸುಧಾರಣೆಗೆ 
ಸರ್ಕಾರ ಕೈಗೊಂಡ ಕ್ರಮಗಕೇನು; 
ಯಾವ ರೀತಿಯ ಕ್ರಮಗಳನ್ನು 
ಕೈಗೊಂಡಿದೆ: (ಹೂರ್ಣ ವಿವರ 


ನೀಡುವುದು) 


ಈ) 


ವಿದ್ಯಾರ್ಥಿಗಳು ಹಾಸ್ಟೆಲ್‌ಗಳೆಲ್ಲ 
ಮನೆಯ ವಾತಾವರಣವನ್ನು 
ಕಾಣುವಂತೆ ಮಾಡಲು ಸರ್ಕಾರವು 
ಯಾವ ಯಾವ ಕ್ರಮಗಳನ್ನು 
ಕೈಗೊಂಡಿದೆ? (ವಿವರ 
ನೀಡುವುದು) 


ಪ್ರಸ್ತುತ ಕೋವಿಡ್‌-19 ಸೆನ್ನಿವೇಶದಿಂದಾಗಿ 
ವಿದ್ಯಾರ್ಥಿನಿಲಯಗಳಲ್ಲ ಕ್ಷಾರಂಟ್ಯೆನ್‌ಗೆ ಬಳಸಿದ ಇಲಾಖೆಯ ವಿದ್ಯಾರ್ಥಿ 


ನಿಲಯಗಳನ್ನು SOP (Standard Operating Procedure) 
ವಿಧಾನಗಳನ್ನು ಪಾಅಸಿ ಕ್ರಮವಹಿಸಿ ವಿದ್ಯಾರ್ಥಿಗಳ ವಾಸ್ತವ್ಯಕ್ಕೆ 
ಯೋಗ್ಯಗೊಳಸಲು ಸಿದ್ಧಪಡಿಸಲಾಗಿರುತ್ತದೆ. 


ವಿದ್ಯಾರ್ಥಿನಿಲಯಗಳಕಲ್ಲ ವಿದ್ಯಾರ್ಥಿಗಳಗೆ ಉತ್ತಮ ಪೌಷ್ಟಿಕಾಂಶವುಳ್ಳ 
ಆಹಾರ ಪದಾರ್ಥಗಳನ್ನು ಆಯಾ ವಿಭಾಗದ ಆಹಾರ ಪದ್ದತಿಗೆ 
ಅನುಗುಣವಾಗಿ ಮೆನು ಚಾರ್ಟ್‌ ತಯಾರಿಸಿ ಊಟ ಉಪಹಾರಗಳನ್ನು 
ನೀಡಲು ಕ್ರಮವಹಿಸಲಾಗಿದೆ ಹಾಗೂ ವಿದ್ಯಾರ್ಥಿಗಳಗೆ ಅಗತ್ಯವಾದ 
ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕ್ರಮವಹಿಸಲಾಗುತ್ತಿದೆ. 


ಸಕಇ 462 ಪಕವಿ 2020 


iyi Gulls 


—(ಬ. ಶ್ರೀರಾಮುಲು) 
ಮಾನ್ಯ ಸಮಾಜ ಕಲ್ಯಾಣ ಸಚಿವರು. 


